ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಬೀದರ್‌ ಜಿಲ್ಲೆಯ ಬ್ರಿಮ್ಸ್‌ ಕಾಲೇಜು ಮತ್ತು ಆಸ್ಪತ್ರೆ ನರ್ನ್‌ಗಳ ಕುರಿತು 
ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು):- 
1414 (1715) ಮಾನ್ಯ ವೈದ್ಯಕೀಯ ಶಿಕಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆಯ ಬ್ರಿಮ್ಸ್‌ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಶುಶಪ್ರೂಷಕಿಯರು (ನರ್ಸ್‌) ಹಾಗೂ 'ಡಿ' 
ಗ್ರೂಪ್‌ ನೌಕರರ ಮಂಜೂರಾತಿಯಾದ ಹುದ್ದೆಗಳು ಎಷ್ಟು ; 


(ಆ) ಅದರಲ್ಲಿ, ಖಾಯಂ ಇರುವವರ ಸಂಖ್ಯೆ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡ 
ನೌಕರರ ಸಂಖ್ಯೆ ಎಷ್ಟು ; ಅವರನ್ನು ನೇಮಕಾತಿ ಮಾಡಲು ಯಾವ ನಿಯಮವನ್ನು ಅನುಸರಿಸಲಾಗಿದೆ 
ಹೊರಗುತ್ತಿಗೆಯಿಂದ ನೇಮಕ ಮಾಡಲು ಪತ್ರಿಕಾ ಜಾಹೀರಾತು ಹೊರಡಿಸಲಾಗಿದೆಯೇ; ಮತ್ತು 
ನೇಮಕಾತಿಗಾಗಿ ಯಾವ ಪ್ರಕ್ರಿಯೆಯನ್ನು ಮಾಡಲಾಗಿದೆ; (ಸಂಪೂರ್ಣ ವಿವರ ನೀಡುವುದು) 


(ಇ) ಬ್ರಿಮ್ಮ್‌ ಕಾಲೇಜಿನಲ್ಲಿ ಎರವಲು ಸೇವೆಯ ಮೇಲೆ ಬಂದ ನೌಕರರು ಅವ್ಯವಹಾರದಲ್ಲಿ 
ಪಾಲ್ಗೊಂಡಿದ್ದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಆ ನೌಕರರ ವಿರುದ್ದ ಸರ್ಕಾರ ಯಾವ 
ಕ್ರಮ ಕೈಗೊಂಡಿದೆ ; (ಸಂಪೂರ್ಣ ವಿವರ ನೀಡುವುದು) 


(ಈ) ಎರವಲು ಸೇವೆಯ ಮೇಲೆ ಬಂದ ನೌಕರರು ಅದೇ ಸ್ಥಳದಲ್ಲಿ ಮುಂದುವರೆಯಲು ಕಾರಣವೇನು; 
ಅದೇ ಸ್ಲಳದಲ್ಲಿ ಮುಂದುವರಿಸಿದ್ದು ಯಾವ ಉದ್ದೇಶಕ್ಕಾಗಿ? 


